1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2 ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


648 
ಶ್ರೀ ಲಹರ್‌ ಸಿಂಗ್‌ ಸಿರೋಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
12-03-2016 


ಕ್ರಮಗಳೇನು; 


ಬೆಂಗಳೂರು 
ಬೀದಿನಾಯಿಗಳ 
ಮಾಡಲು 
ತೆಗೆದುಕೊಂಡಿರುವ 


ನಗರದಲ್ಲಿರುವ 
ಗಣತಿ 
ಸರ್ಕಾರವು 


(ಪೂರ್ಣ 
ಮಾಹಿತಿಯನ್ನು ನೀಡುವುದು) 


ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 
ಕಸಂ ಪ್‌ ಉತ್ತರ 
ಬೆಂಗಳೊರು ನಗರದ್ಷರವ ಪಗ ಹಾ ನಗರದಲ್ಲಿರುವ `ಜಾನನಾಹಗ ಸಂಖ್ಯೆ 309972 
ಅ) | ಬೀದಿನಾಯಿಗಳ ಸಂಖ್ಯೆ ಎಷ್ಟು; | (ಪಾಲಿಕೆಯ ವತಿಯಿಂದ 2019ರಲ್ಲಿ ನಡೆಸಿದ ಸಮೀಕ್ಷೆಯ 
j ವಲಯವಾರು ಮಾಹಿತಿಯನ್ನು ಅಂದಾಜಿನಂತೆ) ಆಗಿದ್ದು, ವಲಯವಾರು ಮಾಹಿತಿಗಳು ಈ ಕೆಳಕಂಡಂತೆ 
ನೀಡುವುದು; ಇರುತ್ತದೆ. 
ಕ್ರಸಂ. | ವಲಯದ ಹೆಸರು | ಬೀದಿನಾಯಿಗಳ 
ಧಿ 
4 ಯಲಹಂಕೆ 36217 
2 ರಾಜರಾಷ್ಠರನಗರ 57981 
pi ದಾಸರಹಳ್ಳಿ 73170 
[7 ಮಷಕಾನವರ 76334 
ಕ್‌ ಮೊಮ್ಮನಪ್ಕ್‌ ] 38540 
6 ದ್ಷಣ 35566 
7% Tಹೊರ್ಷ 44303 
ಕ ಪಮ TE 
ಒಟ್ಟು 309972 | 
Wl 7 ಬೃಹತ್‌ `ಬೌಗಳೂರ ವಹನ ವಕಾಹ್‌ ಸಹಾ ನಧಾಗ 
WVS India, Mission Rabies ರವರ ಸಹಭಾಗಿತ್ವದಲ್ಲಿ ಸೆಪ್ಟೆಂಬರ್‌ 
2019ರ ಮಾಹೆಯಲ್ಲಿ ಪಾಲಿಕೆಯ ಎಲ್ಲಾ ವಲಯಗಳಲ್ಲಿ ಸೋಡಿ ಸಮೀಕ್ಷೆ 
ಆ) ಬೀದಿನಾಯಿಗಳ 


(Sample Survey) ಮಾದರಿಯಲ್ಲಿ 
ಕಾರ್ಯವನ್ನು ಕೈಗೊಳ್ಳಲಾಗಿರುತ್ತದೆ. 

2. ಪಾಲಿಕೆಯ ಪಶುಪಾಲನಾ ವಿಭಾಗದಿಂದ 10 Basic Sight Survey 
ತಂಡಗಳನ್ನು ಮತ್ತು 04 Resight Survey ತಂಡಗಳನ್ನು ರಚಿಸಿ, ಪ್ರತಿ 
ತಂಡದಲ್ಲಿ p ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರನ್ನು ಸಮೀಕ್ಷಕರನ್ನಾಗಿ 
ಹಾಗೂ ‘01 ಸಹಾಯಕ ನಿರ್ದೇಶಕರನ್ನು ಮೇಲ್ವಿಚಾರಣಾ” ಅಧಿಕಾರಿಯನ್ನಾಗಿ 
ನೇಮಿಸಲಾಗಿತ್ತು. 

3. Basic sight Survey ತಂಡದವರು ದಿನಕ್ಕೆ 10 ವಾರ್ಡ್‌ಗಳಂತೆ 20 
ದಿನಗಳ ಕಾಲ 198 ವಾರ್ಡ್‌ಗಳ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿರುತ್ತಾರೆ. 
Resight Survey ತಂಡದವರು ಆಯ್ದ 20 ವಾರ್ಡ್‌ಗಳಲ್ಲಿ ಪ್ರತಿ 
ವಾರ್ಡ್‌ನಲ್ಲಿ 02 ಬಾರಿ ಸಮೀಕ್ಷೆ ಕಾರ್ಯ ಕೈಗೊಳ್ಳಲಾಗಿದೆ. 

4. ಸಮೀಕ್ಷೆ ಕಾರ್ಯವನ್ನು WS India, cee WVS Street Dog 
Survey App ಉಪಯೋಗಿಸಿ GPS ತಂತ್ರಾಂಶವನ್ನು ಬಳಸಿ ಮೊಬೈಲ್‌ 
ಮತ್ತು ಟ್ಯಾಬ್‌ಗಳಲ್ಲಿ ಸಮೀಕ್ಷೆ ಕಾರ್ಯ ನಡೆಸಲಾಗಿರುತ್ತದೆ. 


ಸಮೀಕ್ಷೆ 
NY 


ಇ) 


ಇದುವರೆವಿಗೂ ಎಷ್ಟು 
ಬೀದಿನಾಯಿಗಳಿಗೆ 
ಸಂತಾನಹರಣ ಚಿಕಿತ್ಸೆ 
ಮಾಡಲಾಗಿರುತ್ತದೆ; 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ತಹಲ್‌ವರೆವಿಗೂ 
ಬೀದಿನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗಿರುವ ವಿವರಗಳು 
ಈ ಕೆಳಕಂಡಂತೆ ಇರುತ್ತದೆ. 


ಕ್ರಸಂ. ಅವಧಿ ಶಸ್ತಚಿಕಿತ್ಲೆ ಮಾಡಲಾದ ಬೀದಿ 
ನಾಯಿಗಳ ಸಂಖ್ಯೆ 

I. 2000-01 9937 
py 2001-02 16619 
ER TPE T7315 
rR 2003-04 30582 
ಕಾ 2004-05 32507 
[7 2005-06 35168 
vA 2006-07 25017 

FT 5547) - 
[] PE 42695 

10. | 2009-10 29349 | 
Tl, T00-T eA 
2. 20-72 93447 
13. [3 202-3 61667 
UR 203-74 5232 
15. 204-75 | 30410 
6. 205-16 35261 
T7. 2016-77 8662 
IF. 207-8 35266 
19. | 208-5 W 46151 
pI 209-2020 31820 

(ಜನವರಿ-2020ರ ವರೆಗೆ) 

ಒಟ್ಟು 760429 


ಬೀದಿ ನಾಯಿಗಳ ಹಾವಳಿ 
ಮತ್ತು ನಿಯಂತ್ರಣಕ್ಕೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೀದಿ ನಾಯಿಗಳಿಗೆ 
ರೇಬೀಸ್‌ ರೋಗದ ವಿರುದ್ಧ ಎಆರ್‌ವಿ ಲಸಿಕೆಯನ್ನು ಹಾಕಿದ ನಂತರ 
ಆಯಿಲ್‌ ಪೈಂಟ್‌ (0 Paint)ಅನ್ನು ಬಳಸಿ, ಲಸಿಕೆ ನೀಡಿದ 
ನಾಯಿಗಳನ್ನು ಗುರುತಿಸಲಾಗುತ್ತದೆ. ಆದರೆ, ಈ ಬಣ್ಣವು ಮೂರರಿಂದ 
ನಾಲ್ಕು ವಾರಗಳಷ್ಟು ಅವಧಿಗೆ ಮಾತ್ರ ಬಾಳಿಕೆ ಬರುತ್ತಿದ್ದು, ತದನಂತರ 
ಬಿಸಿಲು ಮಳೆಗೆ ಅಳಿಸಿ ಹೋಗುತ್ತಿರುವುದನ್ನು ಗಮನಿಸಲಾಗಿದ್ದು, 
ಇದಕ್ಕಾಗಿ ಬೀದಿ ನಾಯಿಗಳ ಕಿವಿಗಳ ಹಂಚಿನಲ್ಲಿ “೪” ಆಕಾರದಲ್ಲಿ 
ಕತ್ತರಿಸಿದ ಗುರುತು ಶಾಶ್ವತವಾಗಿ ಇರುವಂತೆ ಗುರುತಿಸಿ, ಆ ನಾಯಿಗಳಿಗೆ 
ರೇಬೀಸ್‌ ರೋಗದ ವಿರುದ್ಧ ಲಸಿಕೆ ಹಾಕಿರುವುದು ಶಾಶ್ವತವಾಗಿ 
ಕಾಣುವಂತೆ ಮಾಡಲಾಗುತ್ತಿದೆ. 


ಬಿಬಿಎಂಪಿ ವತಿಯಿಂದ ರೇಬೀಸ್‌ ರೋಗದ ಬಗ್ಗೆ ಜಾಗೃತಿ 
ಮೂಡಿಸಲು ಈಗಾಗಲೇ ಶಾಲೆಗಳಲ್ಲಿ, ವಾರ್ಡ್‌ ಮಟ್ಟದ ಸಭೆಗಳಲ್ಲಿ, 
ಸಾರ್ವಜನಿಕ ಪ್ರಕಟಣೆಗಳ ಮುಖಾಂತರ ಹಾಗೂ ಕರಪತ್ರಗಳನ್ನು 
ಹಂಚುವ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಿರಂತರವಾಗಿ 
ಚಾಲ್ತಿಯಲ್ಲಿರುತ್ತದೆ. 


ಸಂಖ್ಯೆ: ನಅಇ 35 ಎಂಎನ್‌ವೈ 2020 
ಬಿನ್‌, ಆಂ ಕೆಟ್ಟೊ 
(ಬಿ.ಎಸ್‌. ಯಡಿಯೂರಪ್ಪ) 


ಮುಖ್ಯಮಂತ್ರಿ 


